K ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
"ಸದಸ್ಯರ ಹೆಸರು ” 


348 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನಪರಿಷತ್ತು 


: `ಶ್ರೀ ಎನ್‌.ಎಸ್‌. ಬೋಸ್‌ ರಾಜು 
(ವಿಧಾನಸಭೆಯಿಂದ ಚುನಾಯಿತರಾದವರು) 
18-07-2019. 

¥ ಮಾನ್ಯ ಮುಖಮಂತಿಯವರ 


.. ಉತ್ತರಿಸುವ ಸಚಿವರು. 


ಪ್ರಶ್ನ RE 


"ಉತ್ತರ 


1 2018ನೇ ಸಾಲಿನಲ್ಲಿ ಪತ್ರಿಕಾ - ಜಾಹೀರಾತು ನೀತಿ 
ಅಂತ್ಯಗೊಂಡಿರುವುದರಿಂದೆ ನೂತನ 
ಜಾಹೀರಾತು ನೀತಿ ಜಾರಿಗೆ ತರಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇಮ; 


`ಈ 


ಜಾಹೀರಾತು ವೀತಿ-2013ನ್ನು. ಸರ್ಕಾರದ ಆದೇಶ ಸಂಖ್ಯೆ: 
ಕಸಂವಾಪು/08/ವಾಪ್ರಜಾ/2010 ದಿ:25.10.2013 ರ ಮೂಲಕ 
ಜಾರಿಗೆ ತಂದಿದ್ದು, ತದನಂತರದಲ್ಲಿ. ಈ ಜಾಹೀರಾತು 
ನೀತಿಗೆ ಅನುಷ್ಠಾನ ನಿಯಮಗಳು -204ನ್ನು ರೂಪಿಸಿ 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ/69/ವಾಪ್ರಜಾ/!2013, 
ದಿ:0.09.2014ರ ಮೂಲಕ ಜಾರಿಗೆ ತಂದಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ/69/ವಾಪ್ರಜಾ/2013, 
ದಿ:10.09.204ರ ಆದೇಶದಲ್ಲಿ ಈ ಅನುಷ್ಠಾನ ನಿಯಮಗಳು 
ಸರ್ಕಾರವು ಅಧಿಸೂಚಿಸಿದ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದ ಹಾಗೂ ಜಾರಿಗೆ ಬಂದ ದಿನಾಂಕದಿಂದ 
ಮುಂದಿನ 5 ವರ್ಷದವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಚಾಲ್ತಿಯಲ್ಲಿರುತ್ತದೆ ಎಂದು 
ತಿಳಿಸಲಾಗಿರುವುದರಿಂದ, ಜಾಹೀರಾತು ಅನುಷ್ಠಾನ 
ನಿಯಮಗಳು-2014 ದಿ:10.09.2014 ರಿಂದ ಮುಂದಿನ 5 
ವರ್ಷದವರೆಗೆ ಅಂದರೆ ದಿ:10.09.2019 ರವರೆಗೆ" 
ಜಾರಿಯಲ್ಲಿರುತ್ತದೆ. 

ಹಿನ್ನೆಲೆಯಲ್ಲಿ ಜಾಹೀರಾತು ಅನುಷ್ಠಾನ 
ನಿಯಮಗಳನ್ನು ಪರಿಷ್ಕರಿಸುವ ಪ್ರಕ್ರಿಯೆ ಪರಿಶೀಲನಾ 
ಹಂತದಲ್ಲಿದ್ದು, ನಿಗದಿತ ಅವಧಿಯಲ್ಲಿ ಪರಿಷ್ಯ್ಕರಣೆ 
ಮಾಡಲಾಗುವುದು. 


(ಆ) 


ಪತ್ರಿಕೆಗಳನ್ನು ಪ್ರೋತಾಹಿಸಲು ಹಾಗೂ 37 ಜಿ 
ಅನುಗುಣವಾಗಿ ಸೌಲಭ್ಯಗಳ ಬಗ್ಗೆ ಹಾಗೂ 
ಅಭಿವೃದ್ಧಿ ಅನುದಾನದ ಬಗ್ಗೆ ಮಾಹಿತಿ ನೀಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇಮು? 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದಲ್ಲಿ ಸ್ಮಳೀಯ 


ಜಾಹೀರಾತು ಅನುಷ್ಠಾನ ನಿಯಮಗಳನ್ವಯ 
ಪತಿಕೆಗಳನ್ನು ಮಾದ್ಯಮ ಪಟ್ಟಿಗೆ ಸೇರಿಸಲು ಪ್ರತಿ ಸಂಚಿಕೆ 
2000 " ಪ್ರಸಾರ ಹೊಂದಿ 2 ವರ್ಷಗಳ ಪ್ರಕಟಣಾ 
ಅವಧಿಯನ್ನು ಪೂರೈಸಿರಬೇಕು. 

ಸಂವಿಧಾನದ 37 ಜಿ ಕಲಂನಡಿ ಗುರುತಿಸಲಾಗಿರುವ 
ಜಿಲ್ಲೆಗಳಲ್ಲಿ ಪ್ರಕಟವಾಗುವ ಪತಿಕೆಗಳಿಗೆ ಶೇ.50 ರಷ್ಟು 
ವಿನಾಯತಿ ನೀಡಿದ್ದು. ಪತ್ರಿಕೆಗಳು ಪ್ರತಿ ಸಂಚಿಕೆ ಕನಿಷ್ಠ 
1000 ಪ್ರತಿಗಳ ಪ್ರಸಾರ ಹಾಗೂ1 ವರ್ಷದ ಪ್ರಕಟಣಾ ಆ ಅವಧಿ 
ಪೂರೈಸಿರಬೇಕು. 

ಸಂವಿಧಾನದ 37 ಜಿ ಕಲಂನಡಿ ಗುರುತಿಸಲಾಗಿರುವ 
ಜಿಲ್ಲೆಗಳಲ್ಲಿ ಪ್ರಕಟವಾಗುವ ಪತ್ರಿಕೆಗಳಿಗೆ ಯಾವುದೇ ವಿಶೇಷ 


" ಅನುದಾನ ನೀಡುವಂತಹ ಯೋಜನೆ ಇರುವುದಿಲ್ಲ. 


KCI-PIP/21/2019-INFO-KC-SEC 


p 


(ಹೆಚ್‌.ಡಿ. ಸುಮಾರಸ್ಕಾಮಿ) 
(ಮುಖ್ಯಮಂತಿ) 


